ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸಂ: ಉಕ್ಕನಿ( ಕೃಯಾಂ೩&ಸೂನೀ)/LAQ-1968/2024-25 ಕೃಷಿ ಆಯುಕ್ತರ ಕಾರ್ಯಾಲಯ, 
ಶೇಷಾದ್ರಿ ರಸ್ತೆ, ಬೆಂಗಳೂರು-01, 
ದಿನಾಂಕ: 20.07.2024 


ರವರಿಗೆ, 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, 
ಬಹುಮಹಡಿ ಕಟ್ಟಡ, 
ಬೆಂಗಳೂರು. 


ಮಾನ್ಯರೇ, 


ವಿಷಯ: ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ. ಮಂಜು ಎ (ಅರಕಲಗೂಡು) ಇವರು ಕೇಳಿರುವ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1968 ಕ್ಕೆ ಉತ್ತರಗಳನ್ನು ಸಲ್ಲಿಸುವ ಕುರಿತು. 


೫ ೫ ೫ ೫ * 


ಮೇಲ್ಕಂಡ ವಿಷಯಕ್ಕೆ 


ಸ. ಸಂಬಂಧಿಸಿದಂತೆ, ಮಾನ್ಯ ವಿಧಾನಸಭೆಯ ಸದಸ್ಯರಾದ 


ಶ್ರೀ. ಮಂಜು ಎ (ಅರಕಲಗೂಡು) ಇವರು ಕೇಳಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಸಂಖ್ಯೆ:1968 ಕ್ಕೆ ಉತ್ತರಗಳನ್ನು ಸಿದ್ದಪಡಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ ಸಲ್ಲಿಸಿದೆ. 


ಕರ್ನಾಟಕ ವಿಧಾನಸಭೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಲೆ 


ಎಲ್‌.ಎ.ಕ್ಯೂ.1968 


ಸದಸ್ಯರ ಹೆಸರು 


ಶ್ರೀ. ಮಂಜು ಎ (ಅರಕಲಗೂಡು) 


ಉತ್ತರಿಸಬೇಕಾದ ದಿನಾಂಕ ' 


24/07/2024 


ಇಲಾಖೆಯಲ್ಲಿ ಯಂತ್ರಧಾರೆ ಯಾಂತ್ರೀಕರಣ 
ಯೋಜನೆಯಡಿಯಲ್ಲಿ ಪವರ್‌ ವೇಡರ್‌, 
ರೋಟೋವೇಟರ್‌, ಮಿನಿ ಟ್ರ್ಯಾಕ್ಟರ್‌, ಮೇವು 
ಕತ್ತರಿಸುವ ಯಂತ್ರ ಸೇರಿದಂತೆ ಇತರೆ 
ಯಂತ್ರಗಳನ್ನು ಪರಿಶಿಷ್ಠ ಜಾತಿ/ಪರಿಶಿಷ್ಠ 
ವರ್ಗದ ರೈತರಿಗೆ ಸಹಾಯಧನದ ಅಡಿಯಲ್ಲಿ 
ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ 
ವಿತರಿಸಿದ ಸಂಖ್ಯೆ ಎಷ್ಟು; (ಸಂಪೂರ್ಣ ವರದಿ 
ನೀಡುವುದು) 


ಉತ್ತರಿಸುವ ಸಚಿವರು ಮಾನ್ಯ ಕೃಷಿ ಸಚಿವರು. 
ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) |ಕಳೆದ.. ಮೂರು. ವರ್ಷಗಳಲ್ಲಿ . ಕೃತಿ ಕಳೆದ ಮೂರು ವರ್ಷಗಳಲ್ಲಿ ಅರಕಲಗೂಡು ವಧಾನಸಭಾ 


ಕ್ಷೇತ್ರದಲ್ಲಿ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ 
ಯೋಜನೆಯಡಿ ಪರಿಶಿಷ್ಟ ಜಾತಿಯ 567 ರೈತರು ಹಾಗೂ 
ಪರಿಶಿಷ್ಟ ವರ್ಗದ 164 ರೈತರು ಪಡೆದ 
ಯಂತ್ರೋಪಕರಣಗಳಿಗೆ ಸಹಾಯಧನವನ್ನು 
ಒದಗಿಸಲಾಗಿದೆ. ವರ್ಷವಾರು ಮತ್ತು ವರ್ಗವಾರು ವಿವರ 


ಕೆಳಕಂಡಂತಿದೆ: 


3೩೯ | ಪರಿಶಿಷ್ಟಜಾತಿ] ಪರಿಶಿಷ್ಟ ವರ್ಗದ 
ರೈತರ ಸಂಖ್ಯೆ | ರೈತರ ಸಂಖ್ಯೆ 

2021-22 268 72 

2022-23 185 53 

2023-24 114 39 

ಒಟ್ಟು 567 164 


ಫಲಾನುಭವಿಗಳ ಸಂಪೂರ್ಣ ವಿವರಗಳನ್ನು ಅನುಬಂಧ-1 
ರಲ್ಲಿಸಸಿಡಿ ರೂಪದಲ್ಲಿ ಲಗತ್ತಿಸಿದೆ. 


ವ್ಯಾಪ್ತಿಯಲ್ಲಿ ಇರುವ ಒಟ್ಟು ರೈತರ ಸಂಖ್ಯೆ 
ಎಷ್ಟು; ಈ ಸೌಲಭ್ಯವನ್ನು ಪಡೆಯಲು ತಮ್ಮ 
ಹೆಸರನ್ನು ಪೊಟ್ಸ್‌/ಹಸಿರು ತಂತ್ರಾಂಶದಲ್ಲಿ 
ನೊಂದಣಿ ಮಾಡಿಕೊಂಡ ರೈತರ ಸಂಖ್ಯೆ 


ಆ) ಕಳೆದ ಮೂರು ವರ್ಷಗಳಲ್ಲಿ ಅರಕಲಗೂಡು | ಕಳೆದ ಮೂರು ವರ್ಷಗಳಲ್ಲಿ ಅರಕಲಗೂಡು ವಿಧಾನಸಭಾ 
ವಿಧಾನ ಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಧಾನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ 
ಮಂತ್ರಿ ಕೃಷಿ ಸಿಂಚಾಯಿ ಸೂಕ್ಷ್ಮ ಹನಿ. ಯೋಜನೆಯಡಿ 10300 ರೈತರಿಗೆ ಸೂಕ್ಷ್ಮ ನೀರಾವರಿ 
ನೀರಾವರಿ ಯೋಜನೆಯಡಿ ಸಹಾಯ ಧನ | ಘಟಕಗಳಿಗೆ ಸಹಾಯಧನವನ್ನು ಒದಗಿಸಲಾಗಿದೆ. 
ಪಡೆದ ರೈತರ ಸಂಖ್ಯೆ ಎಷ್ಟು(ವಿವರ| ವರ್ಷವಾರು ವಿವರ ಕೆಳಕಂಡಂತಿದೆ. 
ನೀಡುವುದು) ವರ್ಷ ರೈತರ ಸಂಖ್ಯೆ 

2021-22 3010 
2022-23 4363 
2023-24 2927 
ಒಟ್ಟು 10300 
ಫಲಾನುಭವಿಗಳ ಸಂಪೂರ್ಣ ವಿವರಗಳನ್ನು ಅನುಬಂಧ-2 
ರಲ್ಲಿನ ಸಿಡಿ ರೂಪದಲ್ಲಿ ಲಗತ್ತಿಸಿದೆ. 
ಇ) ಅರಕಲಗೂಡು. ವಿಧಾನಸಭಾ ಕ್ಷೇತ್ರದ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಒಟ್ಟು. 


ರೈತರ ಸಂಖ್ಯೆ 81,716. ಈ ಸೌಲಭ್ಯವನ್ನು ಪಡೆಯಲು 74716 
ರೈತರು ಪ್ರೂಟ್ಸ್‌/ಹಸಿರು ತಂತ್ರಾಂಶದಲ್ಲಿ ನೋಂದಣಿ 
ಮಾಡಿಕೊಂಡಿರುತ್ತಾರೆ. 


ಷು? 
ಎಷ್ಟು! 


